ಕರ್ನಾಟಕ ವಿದಾನಸಖೆ 
ಹದಿನಾಲ್ಕನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ 17ನೇ ಜುಲೈ, 2013 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ನಾಲ್ಕನೇ ಪಟ್ಟ 

ಆ) ದಿನಾಂಕ: 15ನೇ ಜುಲೈ, 2೦13ರ 
ಎರಡನೇ ಪಟ್ಟಿಯುಂದ ವರ್ಗಾವಣೆಗೊಂಡ ಗ್ರಾಮೀಣಾಭವೃಧದ್ಧಿ ಮತ್ತು 
ಶ್ರೀ ರಾಜೀವ್‌ ಪಿ ಅವರ ಪಂಚಾಯತ್‌ ರಾಜ್‌ ಸಚಿವರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:೭5(123) 

ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ನಾಲ್ಡನೇ ಪಟ್ಟ 


2. ವಿತ್ತೀಯ ಕಾರ್ಯಕಲಾಪಗಳು 


2೦13-14ನೇ ಸಾಅನ ಪರಿಷ್ಠ ತ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ ಹಾಗೂ ಬೇಡಿಕೆಗಳ ಮೇಅನ ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦೨2 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 


ಪು.ತಿ.ನೋ., 


ಎದು 


ದದ ಶೋಕೋಾರಪಯೋಗಿ 

೦5 ಒಳಾಡಳತ ಮತ್ತು ಸಾರಿಗೆ 

೦೨ ಸಹಕಾರ 

16 ವಸತಿ 

1೨ ನಗರಾಭಿವೃದ್ಧಿ 

21 ಜಲಸಂಪನ್ಮೂಲ 

22 ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 
10 ಸಮಾಜ ಕಲ್ಯಾಣ 

15 ಮಾಹಿತಿ ತಂತ್ರಜ್ಞಾನ 

26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 
13 ಆಹಾರ ಮತ್ತು ನಾಗರೀಕ ಸರಬರಾಜು 
೦1 ಕೃಷಿ ಮತ್ತು ತೋಟಗಾರಿಕೆ 

೦೮6 ಮೂಲಭೂತ ಸೌಕರ್ಯ ಅಭವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭವ್ಯದ್ಧಿ 

25 ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 


3. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಎ. ಮಂಜು ಅವರು 2೦11-18ನೇ ಸಾಅನಲ್ಲಿ ಅವಧಿ ಮೀರಿದ ಔಷಧಿಗಳನ್ನು 
ದಾಸ್ತಾನಿಗೆ ಪಡೆದು ಬೇಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದ 
ಔಷಧ ಉಗ್ರಾಣದ ದಾಸ್ತಾನಿನ ನಿರ್ದೇಶಕರು/ನೌಕರರ ವಿರುಧ್ಧ ಶಿಸ್ತು ಕ್ರಮ 
ಕೈಗೊಳ್ಳುವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 


2. ಶ್ರೀ ಜ.ಜ. ನಿಂಗಯ್ಯ ಅವರು ಗುಲ್ಬರ್ಗಾ ವಿಭಾಗದ ಆಯ್ಕೆ ಪ್ರಾಧಿಕಾರಗಳು 
ಪ್ರೌಢಶಾಲಾ ಸಹಶಿಕ್ಷಕ. ದೈಹಿಕ ಶಿಕ್ಷಕ ಗ್ರೇಡ್‌-1 ಹಾಗೂ ಪ್ರೌಢಶಾಲಾ ಸಂಗೀತ ಶಿಕ್ಷಕ 
ಗ್ರೇಡ್‌-2 ಹುದ್ದೆಗಳನ್ನು ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


ಇ. ಕ್ರೀ ಕೆ.ಎಸ್‌. ಮಂಜುನಾಥ ಗೌಡ ಅವರು ಕೋಲಾರ ಜಲ್ಲೆಯ ಮಾಲೂರು 
ತಾಲೂಕಿನ ವ್ರಾಶಿಯಆ ತವಕ ಹಾವಳಯಿಂದ ಬೆಳೆಗಳಗೆ ಉಂಟಾದ ನಷ್ಟದ ಬಗ್ಗೆ 
CS ಹು.ತಿ.ನೋ., 


2. 


4. ಶ್ರೀ ಎಂ. ರಾಜಣ್ಣ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಗ್ರಾಮೀಣ 
ಪ್ರದೇಶದಲ್ಲ ಒಂದೇ ನ್ಯಾಯಬೆಲೆ ಅ೦ಗಡಿಯಲ್ಲ ಪಡಿತರವನ್ನು 
ವಿತರಿಸುತ್ತಿರುವುದರಿಂದ ಆಗುತ್ತಿರುವ ತೊಂದರೆ ಖಗ್ಗೆ ಮಾನ್ಯ ಆಹಾರ ಮತ್ತು 
ನಾಗರೀಕ ಸರಬರಾಜು ಸಚಿವರ ಗಮನ ಸೆಳೆಯುವುದು. 


5. ಶ್ರೀ ವಿ. ಸುಸಿಲ್‌ಕುಮಾರ್‌ ಅವರು ಉಡುಪಿ ಜಲ್ಲೆಯಲ್ಲ ಗ್ರಾಮ ಲೆಕ್ಕಿಗರ ಹುದ್ದೆಯ 
ನೇಮಕಾತಿಯಲ್ಲ ನಡೆದಿರುವ ಅವ್ಯವಹಾರದ ಪ್ರಕರಣದ ಖಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ವ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ, ಕೆ.ಜ.ಬೋಪೆಯ್ಯ, ಅಪ್ಪಚ್ಚು ರಂಜನ್‌, 
ಅರವಿಂದ ಅಂಬಾವಳ, ಸಿ.ಟಿ. ರವಿ ಹಾಗೂ ಇತರರು ಡೆಂಘೀ ಜ್ವರ ನಿವಾರಣೆಗಾಗಿ 
ಪರ್ಯಾಯ ಚಿಕಿತ್ರೆಗಾಗಿ ಹೋಮಿಯೋಪತಿ, ಆಯುರ್ವೇದ ಹಾಗೂ ಯುನಾನಿ 
ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ವಿಚಾರದಲ್ಲಿ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


ಡೈ ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ.ರೇವಣ್ಣ, 
ಕೆ.ಎಂ.ಶಿವಆ೦ಗೇಗೌಡ, ಸಿ.ಎನ್‌.ಬಾಲಕೃಷ್ಣ, ಸಿ.ಬ. ಸುರೇಶ್‌ ಬಾಬು, ಹಾಗೂ 
ಇತರರು ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಉಂಟಾಗಿರುವ 
ಕುಡಿಯುವ ನೀರಿನ ಸಮಸ್ಯೆ ವಿಚಾರದಲ್ಲಿ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 


(www.kar.nic.in/kla) 


